CPMG/ KA/BG-GPO/13/2003-2005 p ವಿಶ್ವಮಾನವ ವರ್ಷ 
A ಸತ್‌ A: 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೩೯ ಬೆಂಗಳೂರು, ಗುರುವಾರ, ಮೇ ೨೭, ೨೦೦೪ (ಜೇಷ್ಠ ೬, ಶಕ ವರ್ಷ ೧೯೨೬) ಸಂಚಿಕೆ ೨೨ 











ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 


ಜಿಲ್ಲಾಧಿಕಾರಿಯವರ ಕಾರ್ಯಾಲಯ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 
ತಿದ್ದುಪಡಿ ಅಧಿಸೂಚನೆ 
ಭೂಸ್ವಾಧೀನ ಕಾಯ್ದೆಯ ಕಲಂ 4(1)ರ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ: ಆರ್‌(2) ಎಲ್‌ಎಕ್ಕೂಎಸ್‌ಆರ್‌ 3: 2001-02, ದಿನಾಂಕ: 21ನೇ ಮೇ 2004 

ಭೂ ಸ್ವಾಧೀನ ಕಾಯ್ದೆಯ ಕಲಂ 4(1) ರ ಮೇರೆಗೆ ಅಧಿಸೂಚನೆ ಸಂಖ್ಯೆ: ಆರ್‌ (2) ಎಲ್‌ಎಕ್ಕೂ.ಎಸ್‌ಆರ್‌ 3/01-02 ದಿನಾಂಕ: 
28.10.03 ರಂತೆ ಜಿಲ್ಲಾಧಿಕಾರಿಗಳು, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಇವರಿಂದ ಅನುಮೋದಿಸಲ್ಪಟ್ಟಿದ್ದು ಸದರಿ ಅಧಿಸೂಚನೆಯು ದಿನಾಂಕ: 
20.11.2003 ರ ಕರ್ನಾಟಕ ರಾಜ್ಯಪತ್ರದ ಭಾಗ-6 ರ ಪುಟ ಸಂಖ್ಯೆ 477 ರಿಂದ 493 ರವರೆಗೆ ಪ್ರಕಟಗೊಂಡಿರುತ್ತದೆ. ಸದರಿ 
ಅಧಿಸೂಚನೆಯಲ್ಲಿ ತಪ್ಪಾಗಿ ಮುದ್ರಿತವಾಗಿರುವುದನ್ನು ಈ ಕೆಳಕಂಡ ತಪಶೀಲಿನಲ್ಲಿ ನಮೂದಿಸಿರುವಂತೆ ತಿದ್ದುಪಡಿ ಮಾಡಲಾಗಿದೆ. 
ಇದರಂತೆ ಓದಿಕೊಳ್ಳುವುದು. ಉಳಿದಂತೆ ಮೂಲ ಅಧಿಸೂಚನೆಯಲ್ಲಿ ನಮೂದಿಸಿದಂತೆ ಇರುತ್ತದೆ. 



























































ಜಿಲ್ಲೆ: ಶಿವಮೊಗ್ಗ ಹೋಬಳಿ: ಮಂಡಗದ್ದೆ 
ತಾಲ್ಲೂಕು: ತೀರ್ಥಹಳ್ಳಿ ಗ್ರಾಮ: ಲಿಂಗಾಪುರ 
ಕ್ರ.ಸಂ. ಅಂಕಣ ಸಂಖ್ಯೆ ಹಾಲಿ ಮುದ್ರಣವಾಗಿರುವುದು ತಿದ್ದುಪಡಿಯಂತೆ ಓದಿಕೊಳ್ಳುವುದು 
1 2 3 4 
3 9 308.00 303.00 
14 3 41 43 
16 2 ಸಿದ್ದಣ್ಣ ನಲ್ಲಿಸರ ನಾಸ ಸಿದ್ದಣ್ಣ ನಲ್ಲಿಸರ ವಾಸ 
78 3 ಖಾಲಿ ಇದೆ 103 
94 3 118 118 
119 
113 ತ 134 ಸ್ತ 
186 2 ಫಾತಿಮಾಬ್‌ ಫಾತಿಮಾಭಿ 
195 7 321 221 
199 3 ಖಾಲಿ ಇದೆ 363 
199 6 ಖಾಲಿ ಇದೆ ರಸ್ತೆ 
199 7 ಖಾಲಿ ಇದೆ ನದಿ 
ಪಿ.ಆರ್‌ . 140 ಜಿಲ್ಲಾಧಿಕಾರಿ, ಶಿವಮೊಗ್ಗ ಜಿಲ್ಲೆ. 


(೩೫೩ ) 


೩೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೭, ೨೦೦೪ ಭಾಗ - ೬ 





ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಭೂಸ್ವಾಧೀನ ಅಧಿನಿಯಮ 17ನೇ ಪ್ರಕರಣದ ಅನ್ವಯ 4(1)ನೇ ಮೇರೆಗಿನ ಅಧಿಸೂಚನೆ 
ಸಂಖ್ಯೆ: ಎಲ್‌ಎಕ್ಕೂ ಎಸ್‌ಆರ್‌ 1/2003-2004, ದಿನಾಂಕ: 21ನೇ ಜನವರಿ 2004 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ, ರಾಷ್ಟ್ರೀಯ ಹೆದ್ದಾರಿ - 4 ರ ಪೂನಾ - ಬೆಂಗಳೂರು ರಸ್ತೆಯಲ್ಲಿನ ಕಿ.ಮೀ. 15 ರಿಂದ 20 ರವರೆಗೆ, 
ನೆಲಮಂಗಲ - ಬೆಂಗಳೂರು ಮಧ್ಯೆ ಇರುವ ಎರಡು ಸಾರಿಗೆ ರಸ್ತೆಯನ್ನು ನಾಲ್ಕು ಸಾರಿಗೆ ರಸ್ತೆಯನ್ನಾಗಿ ಮಾರ್ಪಡಿಸುವ ಸಲುವಾಗಿ ಜೆ.ಎಂ.ಸಿ. ಹೆಚ್ಚುವರಿಯಾಗಿ ಅಗತ್ಯವಾಗಲಿವೆಯೆಂದು ಕರ್ನಾಟಕ ಸರ್ಕಾರಕ್ಕೆ 
ಕಂಡು ಬಂದಿರುವುದರಿಂದ ಕರ್ನಾಟಕ ಅಧಿನಿಯಮ 1961ರ 17ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1984 ಕೇಂದ್ರ ಅಧಿನಿಯಮ 1894(1)ರ 4ನೇ ಉಪಪ್ರಕರಣ ಉಪಬಂಧಗಳ 
(ತಿದ್ದುಪಡಿಯಾದ ಭೂಆರ್ಜನೆ ಅಧಿನಿಯಮ 1894ರ ತಿದ್ದುಪಡಿಯಾದ ಕರ್ನಾಟಕ ಕಾಯಿದೆ 33:1991ರ ಅನುಸಾರವಾಗಿ ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಈ ಬಗ್ಗೆ ಈ ಮೂಲಕ ನೋಟೀಸನ್ನು ಕೊಡಲಾಗಿದೆ. 
ಹಾಗೂ ಕರ್ನಾಟಕ ಸರ್ಕಾರದ ಅಧಿನಿಯಮ 4ನೇ ಪ್ರಕರಣದ (2ನೇ ಉಪಪ್ರಕರಣದ (2ನೇ ಉಪಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿ ಹಾಗೂ 
ಎಸ್ಟೇಟ್‌ ಅಧಿಕಾರಿಗಳು, ರಾಷ್ಟ್ರೀಯ ಹೆದ್ದಾರಿಗಳು, ಕೆ.ಆರ್‌. ವೃತ್ತ, ಬೆಂಗಳೂರು ಇವರನ್ನು ಈ ಮೂಲಕ ಅಧಿಕೃತಗೊಳಿಸುತ್ತದೆ. 

ಕರ್ನಾಟಕ ಭೂಸ್ವಾಧೀನ ಕಾಯಿದೆ 4(1)ರ ಪ್ರಕಾರ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳ ಯಾವೊಬ್ಬ ವ್ಯಕ್ತಿಯು ಈ ಬಗ್ಗೆ ಆಕ್ಷೇಪಣೆಗಳನ್ನು ಮಾಡುವುದಿದ್ದರೆ 
ಅಂತಹ ಆಕ್ಷೇಪಣೆಗಳನ್ನು ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದಿಂದ ಮೂವತ್ತು ದಿವಸಗಳ ಒಳಗಾಗಿ 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ 17 ರಲ್ಲಿ ತಿದ್ದುಪಡಿಯಾದ 1984 ಭೂಸ್ವಾಧೀನ 
ಅಧಿನಿಯಮ 3(ಸಿ) ಭೂಸ್ವಾಧೀನ ಕಾಯಿದೆ 1894ನೇ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಗಳ ಪ್ರಶಾಸನ ಕಾರ್ಯಗಳನ್ನು ನಿರ್ವಹಿಸಲು ನೇಮಕ ಮಾಡಲಾದ ವಿಶೇಷ ಭೂಸ್ವಾಧೀನಾಧಿಕಾರಿ ಹಾಗೂ ಎಸ್ಟೇಟ್‌ 
ಅಧಿಕಾರಿಗಳು, ರಾಷ್ಟ್ರೀಯ ಹೆದ್ದಾರಿಗಳು, ಬೆಂಗಳೂರು ಇವರಿಗೆ ಸಲ್ಲಿಸತಕ್ಕದ್ದು. 

ಸದರಿ ಆರ್ಜನೆ ಉದ್ದೇಶಕ್ಕಾಗಿ ಸದರಿ ಜಮೀನುಗಳ ಮೇಲೆ ನಿಯೋಜಿಸಲಾದ ಯಾವುದೇ ಮೋಜಣಿದಾರರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟುಮಾಡಬಾರದೆಂದು ಅಥವಾ ಅವರ ಕಾರ್ಯದಲ್ಲಿ 
ಹಸ್ತಕ್ಷೇಪ ಮಾಡಬಾರದೆಂದು ಸದರಿ ಜಮೀನುಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ಬೆಂಗಳೂರು 
ಜಿಲ್ಲಾಧಿಕಾರಿಯವರ ಅನುಮತಿಯಿಲ್ಲದೆ ಮಾರಾಟ, ಗುತ್ತಿಗೆ, ಅಡಮಾನ ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೆಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು 
ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಆರ್ಜನೆ ಮಾಡಿಕೊಳ್ಳಲಾಗುವುದು. ಸದರಿ ಭೂಮಿಗಳ ಅಂತಹ ಭಾಗಗಳ ನಿರ್ಧಾರ ಮಾಡುವ ಅಧಿಕಾರಿಯು, ಸದರಿ 
ಅಧಿನಿಯಮದ (ಏಳನೆಯ ಖಂಡ) 24ನೇ ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಲಾಗುವುದು. 

ಸದರಿ ಜಮೀನಿನ ನಕ್ಷೆಯನ್ನು ವಿಶೇಷ ಭೂಸ್ವಾಧೀನಾಧಿಕಾರಿ ಹಾಗೂ ಎಸ್ಟೇಟ್‌ ಅಧಿಕಾರಿಗಳು, ರಾಷ್ಟ್ರೀಯ ಹೆದ್ದಾರಿಗಳು, ಪಿ.ಡಬ್ಲ್ಯು.ಡಿ. ಆವರಣ, ಕೆ.ಆರ್‌. ವೃತ್ತ, ಬೆಂಗಳೂರು ಇವರ 
ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 




















ಅನುಸೂಚಿ 
ಜಿಲ್ಲೆ: ಬೆಂಗಳೂರು ತಾಲ್ಲೂಕು: ಬೆಂಗಳೂರು ಉತ್ತರ ಹೋಬಳಿ: ದಾಸನಪುರ ಗ್ರಾಮ: ಮಾಕಳಿ 
ಕ್ರಮ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಬೇಕಾದ ಜಮೀನಿನ 
ಸಂಖ್ಯೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂದಾಜು ವಿಸ್ತೀರ್ಣ 
ಎ-ಗುಂ 

1 2 3 4 5 6 7 8 9 10 

1 ನಾಗಪ್ಪ, ವಗೈರೆ ನಾಗಪ್ಪ, ನರಸಮ್ಮ ವಗೈರೆ 11:1ಎ 1ಎ1ಸಿ ಎನ್‌ಎಕೆ 11:1ಎ1ಎ2 11:1ಎ1ಎಡಿ | ರಾ.ಹೆ.4 | ಉಳಿಕೆ ಜಮೀನು 0-06 

2 ಹಿಮಾಲಯ ಡ್ರಗ್ಸ್‌ ಹಿಮಾಲಯ ಡ್ರಗ್ಸ್‌ 11:1ಎ1 ಎ2 ಎನ್‌ಎಕೆ 11:2 11:1ಎ1ಎ1ಸಿ | ರಾ.ಹೆ.4 | ಉಳಿಕೆ ಜಮೀನು 0-01 

3 ಜೊಸ್ನ ಕೋಂ ಮನೋಹರ್‌ ಜೊಸ್ನ ಕೋಂ 11:1ಎ2ಬಿ ಎನ್‌ಎಕೆ 11:1ಎ1ಎಡಿ | ಗ್ರಾಮದ ಗಡಿ | ರಾ.ಹೆ.4 | ಉಳಿಕೆ ಜಮೀನು 0-11 

ದಾಸ್‌ ಮನೋಹರ್‌ದಾಸ್‌ 






































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೭, ೨೦೦೪ ೩೫೫ 


















































2 3 4 5 6 7 8 9 10 

4 ಹಿಮಾಲಯ ಡ್ರಗ್ಸ್‌ ಹಿಮಾಲಯ ಡ್ರಗ್ಸ್‌ 11:2 ಎನ್‌ಎಕೆ | 11:1ಎ1ಎ1ಎ | 11:1ಎ1ಎ2 | ರಾ.ಹೆ.4 | ಉಳಿಕೆ ಜಮೀನು 0-08 
0-26 ಗುಂಟೆ 
ಪಿ.ಆರ್‌. 125 ವಿಶೇಷ ಜಿಲ್ಲಾಧಿಕಾರಿಗಳು, ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು. 


ವಿಶೇಷ ಭೂಸ್ವಾಧೀನಾಧಿಕಾರಿಗಳವರ ಕಾರ್ಯಾಲಯ, ಹೇಮಾವತಿ ನಾಲಾ ವಲಯ, ತುಮಕೂರು 
ತಿದ್ದುಪಡಿ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ: ಎಸ್‌ಎಲ್‌ಎಒಎಸ್‌ಆರ್‌ (ಹೆ) 3: 99-2000, ದಿನಾಂಕ: 10ನೇ ಮೇ 2004 
ಭೂಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894) ರಂತೆ ವಿಧಿ 6(1)ರ ಅಧಿಸೂಚನೆ ಸಂಖ್ಯೆ: ಕಂಇ 7 ಭೂಸ್ವಾತು 2001, ದಿನಾಂಕ: 16.10.2001 ರಂತೆ ಸರ್ಕಾರದ ಪ್ರಧಾನ 
ಕಾರ್ಯದರ್ಶಿಗಳು, ಬೆಂಗಳೂರು ಇವರಿಂದ ಅನುಮೋದಿಸಿದ್ದು ಸದರಿ ಅಧಿಸೂಚನೆಯು ದಿನಾಂಕ: 22.10.2001ರ ಕರ್ನಾಟಕ ರಾಜ್ಯಪತ್ರದ ವಿಶೇಷ ಪತ್ರಿಕೆಯ ಪುಟಸಂಖ್ಯೆ 1 ರಿಂದ 6 ರವರೆಗೆ ಭಾಗ-3 ರಲ್ಲಿ 
ಮಲ್ಲನಾಯ್ಕನಹಳ್ಳಿ, ಚ್ಯಾಕೇನಹಳ್ಳಿ, ಜಲದಿಗೆರೆ, ಕೋಡಿಹಳ್ಳಿ ಗ್ರಾಮಗಳ ಜಮೀನುಗಳು ಹೇಮಾವತಿ ನಾಲಾ ಯೋಜನೆಗೆ ಪ್ರಕಟಗೊಂಡಿರುತ್ತೆ. ಸದರಿ ಅಧಿಸೂಚನೆಯಲ್ಲಿ ಮುದ್ರಣ ದೋಷಗೊಂಡಿದ್ದು ಈ 
ಕೆಳಕಂಡ ತಪಶೀಲಿನಲ್ಲಿ ನಮೂದಿಸಿರುವಂತೆ ತಿದ್ದುಪಡಿ ಮಾಡಲಾಗಿದೆ. 













































































ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ಕುಣಿಗಲ್‌ ಹೋಬಳಿ: ಯಡಿಯೂರು, ಕೊತ್ತಗೆರೆ ಗ್ರಾಮ: ಮಲ್ಲನಾಯ್ಕನಹಳ್ಳಿ, ಚ್ಯಾಕೇನಹಳ್ಳಿ, 
ಜಲದಿಗೆರೆ, ಕೋಡಿಹಳ್ಳಿ 
6(1)ರಂತೆ ಪ್ರಕಟವಾಗಿರುವುದು ತಿದ್ದುಪಡಿಯಾಗಿರುವುದು 
ಕ್ರ.ಸಂ. | ಸ.ನಂ ತರಹೆ ಚೆಕ್ಕುಬಂದಿ ವಿಸ್ತೀರ್ಣ | ಆಕಾರ | ಸ.ನಂ. ತರಹೆ ಚೆಕ್ಕುಬಂದಿ ವಿಸ್ತೀರ್ಣ | ಆಕಾರ 
ಪೂರ್ವ | ಪಶ್ಚಿಮ | ಉತ್ತರ ದಕ್ಷಿಣ ಪೂರ್ವ | ಪಶ್ಚಿಮ | ಉತ್ತರ ದಕ್ಷಿಣ 
ಗ್ರಾಮ: ಚ್ಯಾಕೇನಹಳ್ಳಿ 
14 86:1 ಖುಷ್ಕಿ 86:2 ಉಳಿಕೆ ಗಡಿ ಎನ್‌ಹೆಚ್‌ 0-06 0-15 86:1 ಖುಷ್ಕಿ 86:2 ಉಳಿಕೆ ಗಡಿ ಎನ್‌ಹೆಚ್‌ 0-06 0-15 
ಉಳಿಕೆ 48 ಉಳಿಕೆ 48 
86:2 ಖುಷ್ಮಿ ಉಳಿಕೆ 86:1 ಗಡಿ 86:1 0-07 0-18 
ವಿಶೇಷ ಭೂಸ್ವಾಧೀನಾಧಿಕಾರಿ, 
ಪಿ.ಆರ್‌. 131 ಹೇಮಾವತಿ ನಾಲಾ ವಲಯ, ತುಮಕೂರು. 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ತಿದ್ದುಪಡಿ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ: ಎಲ್‌ಎಕ್ಕೂಎಸ್‌ಆರ್‌ (ತುರು) 24/2004-2005, ದಿನಾಂಕ: 8ನೇ ಮೇ 2004 
ಭೂಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894) ರಂತೆ ವಿಧಿ 41)ರ ಅಧಿಸೂಚನೆ ಸಂಖ್ಯೆ: ಎಲ್‌ಎಕ್ಕೂಎಸ್‌ಆರ್‌ 13:2003-04, ದಿನಾಂಕ: 24.8.2003 ರಂತೆ ಜಿಲ್ಲಾಧಿಕಾರಿಗಳು, 
ತುಮಕೂರು ಜಿಲ್ಲೆ, ತುಮಕೂರು ಇವರಿಂದ ಅನುಮೋದಿಸಿದ್ದು ಸದರಿ ಅಧಿಸೂಚನೆಯು ದಿನಾಂಕ: 11.9.2003 ರ ಕರ್ನಾಟಕ ರಾಜ್ಯಪತ್ರದ ಪುಟ 392 ರಿಂದ 398 ರವರೆಗೆ ಭಾಗ-6 ರಲ್ಲಿ ಕಣತೂರು, 
ಆಲದಹಳ್ಳಿ, ಬಸವನಹಳ್ಳಿ, ಬ್ರಹ್ಮದೇವರಹಳ್ಳಿ, ವಡೇರಹಳ್ಳಿ ಕಾವಲ್‌, ಬಳ್ಳೇಕೆರೆ ಗ್ರಾಮದ ಜಮೀನು ಹೇಮಾವತಿ ನಾಲಾ ಯೋಜನೆಗೆ ಪ್ರಕಟಗೊಂಡಿರುತ್ತೆ. ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ ತಪಶೀಲಿನಲ್ಲಿ 


ಅ 


ನಮೂದಿಸಿರುವಂತೆ ತಿದ್ದುಪಡಿ ಮಾಡಲಾಗಿದೆ. 



















































































೩೫೬ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಮೇ ೨೭, ೨೦೦೪ ಭಾಗ - ೬ 
ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ತುರುವೇಕೆರೆ ಹೋಬಳಿ: ದಬ್ಬೇಘಟ್ಟ ಗ್ರಾಮ: ಕಣತೂರು, ಆಲದಹಳ್ಳಿ, ಬಸವನಹಳ್ಳಿ, 
ಬ್ರಹ್ಮದೇವರಹಳ್ಳಿ, ವಡೇರಹಳ್ಳಿಕಾವಲ್‌, ಬಳ್ಳೇಕೆರೆ 
ಕ್ರಮ ಸಂಖ್ಯೆ 4(1) ರಂತೆ ಪ್ರಕಟವಾಗಿರುವುದು ತಿದ್ದುಪಡಿಯಾಗಿರುವುದು 

ಸ.ನಂ ತರಹೆ ವಿಸ್ತೀರ್ಣ ಸ.ನಂ ತರಹೆ ವಿಸ್ತೀರ್ಣ ಆಕಾರ 

1 3 4 5 6 7 8 
ಗ್ರಾಮ: ಆಲದಹಳ್ಳಿ 
4 24:15 ಖುಷ್ಕಿ 0-02 24:15ಬಿ ಖುಷ್ಕಿ 0-02 
ಗ್ರಾಮ: ಬಸವನಹಳ್ಳಿ 
5 42 ಖುಷ್ಕಿ 0-06 42 ಖುಷ್ಕಿ 0-06 0-27 
6 42 ಜೆ 0-10 42 1 0-10 0-45 
7 42 i 0-07 42 if 0-07 0-32 
8 42 ಟ್ರ 0-07 42 is 0-07 0-32 
9 42 4 0-12 42 # 0-12 0-54 
10 42 i 0-06 42 1 0-06 0-27 
11 42 ಗೆ 0-03 42 id 0-03 0-14 
12 42 | 0-10 42 1 0-10 0-45 
13 42 ii 0-06 42 ಚ್ಟ 0-06 0-27 
14 42 ಟೆ 0-06 42 is 0-06 0-27 
15 42 1 0-10 42 1 0-10 0-45 
16 52 ii 0-06 52 ಚ 0-06 0-27 
17 52 ಟ್ಟ 0-03 52 ic 0-03 0-14 
18 52 ಜೆ 0-04 52 18 0-04 0-18 
19 52 i 0-06 52 i 0-06 0-27 
20 52 ಟ್ಟ 0-04 52 i 0-04 0-18 
ಗ್ರಾಮ: ಬ್ರಹ್ಮದೇವರಹಳ್ಳಿ 

30 7 ಭಾಗಾಯ್ತು 0-07 7:1 ಭಾಗಾಯ್ತು 0-04 0-58 
35 8:3 is 0-01 8:3ಎ ಚ 0-01 0-21 
































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೭, ೨೦೦೪ ೩೫೭ 
























































1 2 3 4 5 6 7 8 
41 11:3 ಭಾಗಾಯ್ತು 0-01 11:3 ಖುಷ್ಕಿ 0-02 0-07 
ಸೃ 0-05 ಭಾಗಾಯ್ತು 0-02 0-27 
42 11:4 i 0-05 11:4 ಖುಷ್ಕಿ 0-01 0-03 
ಭಾಗಾಯ್ತು 0-03 0-40 

ಗ್ರಾಮ : ಬಳ್ಳೇಕೆರೆ 

57 112:1 ಖುಷ್ಕಿ 0-14 112 ಪೈಕಿ ಖುಷ್ಕಿ 0-14 0-63 
58 1122 8 1-06 112 ಪೈಕಿ 4 1-06 2-07 

ಪಿ.ಆರ್‌. 132 ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು. 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು (ಗ್ರಾ) ಜಿಲ್ಲೆ, ಬೆಂಗಳೂರು 
ಭೂ ಆರ್ಜನೆ ಅಧಿನಿಯಮದ 4(1)ನೇ ಪ್ರಕರಣದ ಮೇರೆಗಿನ ಅಧಿಸೂಚನೆ 
ಕ್ರಮಾಂಕ: ಎಲ್‌ಎಕ್ಯೂ:ಎಸ್‌ಆರ್‌: 2/2004-05, ದಿನಾಂಕ: 28ನೇ ಏಪ್ರಿಲ್‌ 2004 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಅರ್ಕಾವತಿ ಜಲಾಶಯ ಯೋಜನೆಯ ಎಡದಂಡೆ ನಾಲೆಗಾಗಿ ಜಮೀನು ಅಗತ್ಯವಾಗಲಿದೆಯೆಂದು ಕರ್ನಾಟಕ 
ಸರ್ಕಾರಕ್ಕೆ ಕಂಡು ಬಂದಿರುವುದರಿಂದ: 
ಕರ್ನಾಟಕ ಅಧಿನಿಯಮ ಸಂಖ್ಯೆ 33ರ ಮೂಲಕ ತಿದ್ದುಪಡಿಯಾದ 1991ನೇ ಸಾಲಿನ ಭೂಸ್ವಾಧೀನ ಅಧಿನಿಯಮ ಸಂಖ್ಯೆ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ 1894ರ 1) 4ನೇ ಪ್ರಕರಣದ (1ನೇ ಉಪ 
ಪ್ರಕರಣದ ಉಪಬಂಧಗಳ ಅನುಸಾರವಾಗಿ, ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಈ ಬಗ್ಗೆ ಈ ಮೂಲಕ ನೋಟೀಸನ್ನು ಕೊಡಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಆ ಅಧಿನಿಯಮದ 4(2)ನೇ ಪ್ರಕರಣದ 
ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂ ಆರ್ಜನೆ ಅಧಿಕಾರಿ, ಅವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡುತ್ತದೆ. 
ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮದ 5(ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ವಿಶೇಷ 
ಭೂಸ್ವಾಧೀನಾಧಿಕಾರಿಗಳು, ರಾಮನಗರಂ ಉಪ ವಿಭಾಗ, ರಾಮನಗರಂ ಇವರನ್ನು ನೇಮಕ ಮಾಡಿದೆ. 
ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ, ಅವುಗಳನ್ನು ಅಧಿಸೂಚನೆಯು ಪ್ರಕಟವಾದ ತಾರೀಖಿನಿಂದ ಮೂವತ್ತು ದಿನಗಳ ಅವಧಿಯೊಳಗೆ 
ಅಥವಾ ಅದಕ್ಕೆ ಮುಂಚೆ, ಕರ್ನಾಟಕ ಅಧಿನಿಯಮ 1961ರ 17ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894ರ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು 
ನೇಮಕವಾದ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ರಾಮನಗರಂ ಉಪ ವಿಭಾಗ, ರಾಮನಗರಂ ಇವರಿಗೆ ಲಿಖಿತದಲ್ಲಿ ಸಲ್ಲಿಸಬಹುದು. 
ಸದರಿ ಆರ್ಜನೆ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವುದೇ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಅಥವಾ ಅವರ ಕಾರ್ಯದಲ್ಲಿ 
ಹಸ್ತಕ್ಷೇಪ ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ಜಿಲ್ಲಾಧಿಕಾರಿಗಳು, 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು ರವರ ಅನುಮತಿಯಿಲ್ಲದೆ, ಮಾರಾಟ, ಗುತ್ತಿಗೆ, ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೇಗಾಗಿ 
ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಆರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳ ಪರಿಹಾರಕ್ಕಾಗಿ 
ನಿರ್ಧರಣೆ ಮಾಡುವ ಅಧಿಕಾರಿಯು ಸದರಿ ಅಧಿನಿಯಮ (ಏಳನೇ ಖಂಡ) 2ನೇ ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 
ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು ರಾಮನಗರಂ ಉಪವಿಭಾಗ, ರಾಮನಗರಂ ಕಛೇರಿಯಲ್ಲಿ ಭೂಮಿಗಳ ಸ್ಟೂಲ ನಕಾಶೆಯನ್ನು ಪರಿಶೀಲನೆಗಾಗಿ ಇಡಲಾಗಿದೆ. (LAQ. SR. 24:02-03) 


೩೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೭, ೨೦೦೪ ಭಾಗ - ೬ 
























































ಅನುಸೂಚಿ 
ಜಿಲ್ಲೆ: ಬೆಂಗಳೂರು (ಗ್ರಾ) ತಾಲ್ಲೂಕು: ಕನಕಪುರ ಹೋಬಳಿ: ಉಯ್ಯಂಬಳ್ಳಿ ಗ್ರಾಮ: ಮುಳ್ಳಹಳ್ಳಿ 
ಕ್ರಮ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸರ್ವೆ | ತರಹೆ ಚಕ್ಕುಬಂದಿ ಅಗತ್ಯವಾದ ಮೌಲ್ಯ 
ಸಂಖ್ಯೆ ನಂ. ಅಂದಾಜು ನಿರ್ಧರಣೆ 
ಪೂರ್ವ ಪಶ್ಚಿಮ ಉತ್ತರ ಸ.ನಂ. ದಕ್ಷಿಣ ವಿಸ್ತೀರ್ಣ ಕಂದಾಯ 
ಸ.ನಂ. ಸ.ನಂ. ಸ.ನಂ. ಎ.ಗುಂ. ರೂ.ಪೈ 
1 2 3 4 5 6 7 8 9 10 11 
1 (ಗುಂಡಪ್ಪ, ಅಣ್ಣಸ್ವಾಮಿ, ಗುಂಡಪ್ಪ, ಅಣ್ಣಸ್ವಾಮಿ, 101 | ಖುಷ್ಕಿ | 101 ಉಳಿಕೆ | 101, 103 101 10 0-20 1-10 
ಸತ್ಯಮೂರ್ತಿ, ನಾಗೇಶರಾವ್‌, ಸತ್ಯಮೂರ್ತಿ, ನಾಗೇಶರಾವ್‌, 
ಕೃಷ್ಣಮೂರ್ತಿ, ನಾರಾಯಣಸ್ವಾಮಿ ಕೃಷ್ಣಮೂರ್ತಿ, ನಾರಾಯಣಸ್ವಾಮಿ 
ಪಿ.ಆರ್‌. 134 ಜಿಲ್ಲಾಧಿಕಾರಿಗಳು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು. 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು (ಗ್ರಾ) ಜಿಲ್ಲೆ, ಬೆಂಗಳೂರು 
ಭೂ ಆರ್ಜನೆ ಅಧಿನಿಯಮದ 4(1)ನೇ ಪ್ರಕರಣದ ಮೇರೆಗಿನ ಅಧಿಸೂಚನೆ 
ಕ್ರಮಾಂಕ: ಎಲ್‌ಎಕ್ಯೂ:ಎಸ್‌ಆರ್‌: 1/2004-05, ದಿನಾಂಕ: 28ನೇ ಏಪ್ರಿಲ್‌ 2004 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಅರ್ಕಾವತಿ ಜಲಾಶಯ ಯೋಜನೆಯ ಎಡ ಮತ್ತು ಬಲದಂಡೆ ನಾಲೆಗಾಗಿ ಜಮೀನು 
ಅಗತ್ಯವಾಗಲಿದೆಯೆಂದು ಕರ್ನಾಟಕ ಸರ್ಕಾರಕ್ಕೆ ಕಂಡು ಬಂದಿರುವುದರಿಂದ: 
ಕರ್ನಾಟಕ ಅಧಿನಿಯಮ ಸಂಖ್ಯೆ 33ರ ಮೂಲಕ ತಿದ್ದುಪಡಿಯಾದ 1991ನೇ ಸಾಲಿನ ಭೂಸ್ವಾಧೀನ ಅಧಿನಿಯಮ ಸಂಖ್ಯೆ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ 1894ರ 1) 4ನೇ ಪ್ರಕರಣದ (1ನೇ ಉಪ 
ಪ್ರಕರಣದ ಉಪಬಂಧಗಳ ಅನುಸಾರವಾಗಿ, ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಈ ಬಗ್ಗೆ ಈ ಮೂಲಕ ನೋಟೀಸನ್ನು ಕೊಡಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಆ ಅಧಿನಿಯಮದ 4(2)ನೇ ಪ್ರಕರಣದ 
ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂ ಆರ್ಜನೆ ಅಧಿಕಾರಿ, ಅವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡುತ್ತದೆ. 
ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮದ 5(ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ವಿಶೇಷ 
ಭೂಸ್ವಾಧೀನಾಧಿಕಾರಿಗಳು, ರಾಮನಗರಂ ಉಪ ವಿಭಾಗ, ರಾಮನಗರಂ ಇವರನ್ನು ನೇಮಕ ಮಾಡಿದೆ. 
ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ, ಅವುಗಳನ್ನು ಅಧಿಸೂಚನೆಯು ಪ್ರಕಟವಾದ ತಾರೀಖಿನಿಂದ ಮೂವತ್ತು ದಿನಗಳ ಅವಧಿಯೊಳಗೆ 
ಅಥವಾ ಅದಕ್ಕೆ ಮುಂಚೆ, ಕರ್ನಾಟಕ ಅಧಿನಿಯಮ 1961ರ 17ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894ರ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು 
ನೇಮಕವಾದ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ರಾಮನಗರಂ ಉಪ ವಿಭಾಗ, ರಾಮನಗರಂ ಇವರಿಗೆ ಲಿಖಿತದಲ್ಲಿ ಸಲ್ಲಿಸಬಹುದು. 
ಸದರಿ ಆರ್ಜನೆ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವುದೇ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಅಥವಾ ಅವರ ಕಾರ್ಯದಲ್ಲಿ 
ಹಸ್ತಕ್ಷೇಪ ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ಜಿಲ್ಲಾಧಿಕಾರಿಗಳು, 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು ರವರ ಅನುಮತಿಯಿಲ್ಲದೆ, ಮಾರಾಟ, ಗುತ್ತಿಗೆ, ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೇಗಾಗಿ 
ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಆರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳ ಪರಿಹಾರಕ್ಕಾಗಿ 
ನಿರ್ಧರಣೆ ಮಾಡುವ ಅಧಿಕಾರಿಯು ಸದರಿ ಅಧಿನಿಯಮ (ಏಳನೇ ಖಂಡ) 2ನೇ ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 
ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು ರಾಮನಗರಂ ಉಪವಿಭಾಗ, ರಾಮನಗರಂ ಕಛೇರಿಯಲ್ಲಿ ಭೂಮಿಗಳ ಸ್ಟೂಲ ನಕಾಶೆಯನ್ನು ಪರಿಶೀಲನೆಗಾಗಿ ಇಡಲಾಗಿದೆ. (AQ. SR. 22:02-03) 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೭, ೨೦೦೪ ೩೫೯ 




































































ಅನುಸೂಚಿ 
ಜಿಲ್ಲೆ: ಬೆಂಗಳೂರು (ಗ್ರಾ) ತಾಲ್ಲೂಕು: ಕನಕಪುರ ಹೋಬಳಿ: ಉಯ್ಯಂಬಳ್ಳಿ ಗ್ರಾಮ: ಮುಳ್ಳಹಳ್ಳಿ, ಹೇಳಿಗೇಹಳ್ಳಿ 
ಕ್ರಮ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸರ್ವೆ ತರಹೆ ಚಕ್ಕುಬಂದಿ ಅಗತ್ಯವಾದ ಮೌಲ್ಯ 
ಸಂಖ್ಯೆ ನಂ. ಅಂದಾಜು ನಿರ್ಧರಣೆ 
ಪೂರ್ವ ಪಶ್ಚಿಮ ಉತರ ಸ.ನಂ ದಕ್ಷಿಣ ವಿಸ್ತೀರ್ಣ ಕಂದಾಯ 
ಸ.ನಂ. ಸ.ನಂ. ಸ.ನಂ. ಎ.ಗುಂ. ರೂ.ಪೈ 
1 2 3 4 5 6 7 8 9 10 11 
ಮುಳ್ಳಹಳ್ಳಿ 
1 [ಕೆಂಪಯ್ಯ ಬಿನ್‌ ಸಿ. ಕೆಂಪಯ್ಯ, ಕೆಂಪಯ್ಯ, ಚೂಡೇಗೌಡ, 91 ಖುಷ್ಕಿ 49 92 48 91 1-00 1-14 
ಚಿಕ್ಕಣ್ಣ, ಚೂಡೇಗೌಡ ಬಿನ್‌ ಚಿಕ್ಕಣ್ಣ, ಶಿವಲಿಂಗೇಗೌಡ, 
ಸಿ. ಕೆಂಪಯ್ಯ, ಶಿವಲಿಂಗೇಗೌಡ ಎಂ.ಸಿ. ಚಂದ್ರಶೇಖರಯ್ಯ, 
ಬಿನ್‌ ಸಿ. ಕೆಂಪಯ್ಯ, ಮಾರಮ್ಮ ಉ. ಸಣ್ಣಮ್ಮ 
ಎಂ.ಸಿ. ಚಂದ್ರಶೇಖರಯ್ಯ ಬಿನ್‌ 
ಸಿ. ಕೆಂಪಯ್ಯ 
ಹೇಳಿಗೇಹಳ್ಳಿ 
2 ಗೂಳಿಗೌಡ ಬಿನ್‌ ಕಜ್ಜಿಮಂಡೇಗೌಡ ಗೂಳಿಗೌಡ 55:1 ಖುಷ್ಕಿ 55:2 56:2 56:2 55:1 0-03 0-10 
3 ಗೂಳಿಗೌಡ ಬಿನ್‌ ಕಜ್ಜಿಮಂಡೇಗೌಡ, | ಗೂಳಿಗೌಡ 55:5 ಖುಷ್ಕಿ 55:5 55:5 55:5 55:4 0-07 0-20 
ದೇವಮ್ಮ ಕೋಂ ಚನ್ನೇಗೌಡ ದೇವಮ್ಮ 
ಪಿ.ಆರ್‌. 135 ಜಿಲ್ಲಾಧಿಕಾರಿಗಳು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು. 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು (ಗ್ರಾ) ಜಿಲ್ಲೆ, ಬೆಂಗಳೂರು 
ಭೂ ಆರ್ಜನೆ ಅಧಿನಿಯಮದ 4(1)ನೇ ಪ್ರಕರಣದ ಮೇರೆಗಿನ ಅಧಿಸೂಚನೆ 
ಕ್ರಮಾಂಕ: ಎಲ್‌ಎಕ್ಯೂ:ಎಸ್‌ಆರ್‌: 3/2004-05, ದಿನಾಂಕ: 11ನೇ ಮೇ 2004 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಮಂಚನಬೆಲೆ ಜಲಾಶಯದ ನೀರು ಮುಳುಗಡೆಗಾಗಿ ಜಮೀನು ಅಗತ್ಯವಾಗಲಿದೆಯೆಂದು ಕರ್ನಾಟಕ 
ಸರ್ಕಾರಕ್ಕೆ ಕಂಡು ಬಂದಿರುವುದರಿಂದ: 
ಕರ್ನಾಟಕ ಅಧಿನಿಯಮ ಸಂಖ್ಯೆ 33ರ ಮೂಲಕ ತಿದ್ದುಪಡಿಯಾದ 1991ನೇ ಸಾಲಿನ ಭೂಸ್ವಾಧೀನ ಅಧಿನಿಯಮ ಸಂಖ್ಯೆ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ 1894ರ 1) 4ನೇ ಪ್ರಕರಣದ (1ನೇ ಉಪ 
ಪ್ರಕರಣದ ಉಪಬಂಧಗಳ ಅನುಸಾರವಾಗಿ, ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಈ ಬಗ್ಗೆ ಈ ಮೂಲಕ ನೋಟೀಸನ್ನು ಕೊಡಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಆ ಅಧಿನಿಯಮದ 402ನೇ ಪ್ರಕರಣದ 
ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂ ಆರ್ಜನೆ ಅಧಿಕಾರಿ, ಅವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡುತ್ತದೆ. 
ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮದ 5ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ವಿಶೇಷ 
ಭೂಸ್ವಾಧೀನಾಧಿಕಾರಿಗಳು, ರಾಮನಗರಂ ಉಪ ವಿಭಾಗ, ರಾಮನಗರಂ ಇವರನ್ನು ನೇಮಕ ಮಾಡಿದೆ. 


೩೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೭, ೨೦೦೪ ಭಾಗ - ೬ 





ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ, ಅವುಗಳನ್ನು ಅಧಿಸೂಚನೆಯು ಪ್ರಕಟವಾದ ತಾರೀಖಿನಿಂದ ಮೂವತ್ತು ದಿನಗಳ ಅವಧಿಯೊಳಗೆ 
ಅಥವಾ ಅದಕ್ಕೆ ಮುಂಚೆ, ಕರ್ನಾಟಕ ಅಧಿನಿಯಮ 1961ರ 17ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894ರ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು 
ನೇಮಕವಾದ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ರಾಮನಗರಂ ಉಪ ವಿಭಾಗ, ರಾಮನಗರಂ ಇವರಿಗೆ ಲಿಖಿತದಲ್ಲಿ ಸಲ್ಲಿಸಬಹುದು. 

ಸದರಿ ಆರ್ಜನೆ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವುದೇ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಅಥವಾ ಅವರ ಕಾರ್ಯದಲ್ಲಿ 
ಹಸ್ತಕ್ಷೇಪ ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ಜಿಲ್ಲಾಧಿಕಾರಿಗಳು, 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು ರವರ ಅನುಮತಿಯಿಲ್ಲದೆ, ಮಾರಾಟ, ಗುತ್ತಿಗೆ, ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೇಗಾಗಿ 
ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಆರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳ ಪರಿಹಾರಕ್ಕಾಗಿ 
ನಿರ್ಧರಣೆ ಮಾಡುವ ಅಧಿಕಾರಿಯು ಸದರಿ ಅಧಿನಿಯಮ (ಏಳನೇ ಖಂಡ) 2ನೇ ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು ರಾಮನಗರಂ ಉಪವಿಭಾಗ, ರಾಮನಗರಂ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗಾಗಿ ಇಡಲಾಗಿದೆ. (LAQ. SR. 18:2002-03) 
























































ಅನುಸೂಚಿ 
ಜಿಲ್ಲೆ: ಬೆಂಗಳೂರು (ಗ್ರಾ) ತಾಲ್ಲೂಕು: ಮಾಗಡಿ ಹೋಬಳಿ: ಮಾಡಬಾಳ ಗ್ರಾಮ: ಅವ್ವೇರಹಳ್ಳಿ, ವೀರಾಪುರ 
ಕ್ರಮ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸರ್ವೆ ತರಹೆ ಚಕ್ಕುಬಂದಿ ಅಗತ್ಯವಾದ ಮೌಲ್ಯ 
ಸಂಖ್ಯೆ ನಂ. ಅಂದಾಜು ನಿರ್ಧರಣೆ 
ಪೂರ್ವ ಪಶ್ಚಿಮ ಉತ್ತರ ಸ.ನಂ. ದಕ್ಷಿಣ ವಿಸ್ತೀರ್ಣ ಕಂದಾಯ 
ಸ.ನಂ. ಸ.ನಂ. ಸ.ನಂ. ಎ.ಗುಂ. ರೂ.ಪೈ 
1 2 3 4 5 6 7 8 9 10 11 
ಅವ್ವೇರಹಳ್ಳಿ ಗ್ರಾಮ 
1 |ಕೆ. ನಂಜಪ್ಪ ಬಿನ್‌ ಪೆರುಮಾಳ ಕೆ. ನಂಜಪ್ಪ 53 ಖುಷ್ಕಿ 15 ಹೊಳೆ ಹಳ್ಳ 53 1-00 1-00 
ರಂಗಯ್ಯ 
ವೀರಾಪುರ ಗ್ರಾಮ 
2 ರಾಜಣ್ಣ ಬಿನ್‌ ಹುಲ್ಲೂರಯ್ಯ ರಾಜಣ್ಣ 18:9 ಖುಷ್ತಿ 17 18:9 18 18 0-04 0-15 
ಜುಮ್ಚಾ 1-04 
ಪಿ.ಆರ್‌. 136 











ಜಿಲ್ಲಾಧಿಕಾರಿಗಳು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು. 
ಜಿಲ್ಲಾಧಿಕಾರಿಯವರ ಕಾರ್ಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 

ಕ್ರಮಾಂಕ: ಎಲ್‌ಎಕ್ಯೂ/ಸಿಆರ್‌,165/2002-03, ದಿನಾಂಕ: 15ನೇ ಮೇ 2004 
ದಾವಣಗೆರೆ ಜಿಲ್ಲೆ, ಹರಪನಹಳ್ಳಿ ತಾಲ್ಲೂಕು ತೆಲಿಗಿ ಗ್ರಾಮದಲ್ಲಿ ವಿದ್ಯುತ್‌ ಉಪಕೇಂದ್ರ ವಿಸ್ತರಣೆ ಮಾಡಲು ತೆಲಿಗಿ ಗ್ರಾಮದ ಸ.ನಂ. 221 ಎಫ್‌ ರಲ್ಲಿ 0.35 ಸೆಂಟ್ಸ್‌ ಜಮೀನು ಬೇಕಾಗಬಹುದೆಂದು 
ಭೂಸ್ವಾಧೀನಪಡಿಸಿಕೊಳ್ಳುವ ಬಗ್ಗೆ 4(1)ರ ಅಧಿಸೂಚನೆ ಅನುಮೋದನೆಯಾಗಿರುತ್ತದೆ. ಸದರಿ ಅಧಿಸೂಚನೆಯು ಕರ್ನಾಟಕ ರಾಜ್ಯ ಪತ್ರದಲ್ಲಿ ದಿನಾಂಕ: 27.11.2004 ರಂದು ಭಾಗ-6 ಪುಟಸಂಖ್ಯೆ 500 ರಲ್ಲಿ 
ಪ್ರಕಟವಾಗಿರುತ್ತದೆ. ಆದರೆ ಸದರಿ ಅಧಿಸೂಚನೆಯಲ್ಲಿ ಭೂ ಸ್ವಾಧೀನ ಪ್ರಕರಣ ಸಂಖ್ಯೆ ನಮೂದಿಸಿರುವುದಿಲ್ಲ. ಅದನ್ನು ಈ ಕೆಳಕಂಡಂತೆ ತಿದ್ದುಪಡಿ ಅಧಿಸೂಚನೆ ಮಾಡಲಾಗಿದೆ. 

ಕಾಯಿದೆ 4(1)ರ ಅಧಿಸೂಚನೆ ಪ್ರಕಟವಾಗಿರುವುದನ್ನು ಈ ಕ್ರಮಾಂಕದಲ್ಲಿ ಓದಿಕೊಳ್ಳುವುದು. 

ನಂ. ಕ್ರಮಾಂಕ. 


ಪಿ.ಆರ್‌ . 133 ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ದಾವಣಗೆರೆ. 


